KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೭, ೨೦೧೧ (ಚೈತ್ರ ೧೭ ಶಕ ವರ್ಷ ೧೯೩೩) ಸಂಚಿಕೆ ೧೪ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:218/10-11, ದಿನಾಂಕ: 11/14ನೇ ಮಾರ್ಚ್‌, 2011 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಾರುತಿ ಸೇವಾನಗರ ವಲಯದ ವ್ಯಾಪ್ತಿಯಲ್ಲಿ ಬರುವ ರಾಮಸ್ವಾಮಿಪಾಳ್ಯ ಗ್ರಾಮದ ಎ.ಕೆ. 
ಕಾಲೋನಿ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 45 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ 
ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಜೆ 
ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾ೦ಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಟನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾ೦ಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾ೦ಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 


(೨೭೩) 


೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ («ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾರುತಿ ಸೇವಾನಗರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಉತ್ತರ ತಾಲ್ಲೂಕು, 

ಬ್ಯಾಟಗುಟ್ಟಪಾಳ್ಕ ಗ್ರಾಮದ ರಾಮಸ್ವಾಮಿಪಾಳ್ಯ ಎ.ಕೆ. ಕಾಲೋನಿ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ರಾಮಸ್ವಾಮಿಪಾಳ್ಯ ಎ.ಕೆ. ಕಾಲೋನಿ, | ಬಿ.ಡಿ.ಎ. ದ 1-00 ವೀರಭದ್ರಪ್ಪ |ಗ್ರಾಮಠಾಣ ರಾಮಕೃ ಅರಣ್ಯ 
ಕೊಳಚೆ ಪ್ರದೇಶ, ಬ್ಯಾಟಗುಟ್ಟ ಗ್ರಾಮ, ಲೇಔಟ್‌ ಷ್ಹಪ್ಪ [ಇಲಾಖೆ ಸ್ವತ್ತು 
ಬೆಂಗಳೂರು ಉತ್ತರ (ಅಪರ) ನವರ 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 92 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:217/10-11, ದಿನಾಂಕ: 11/14ನೇ ಮಾರ್ಚ್‌, 2011 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಬರುವ ಥಣಿಸಂದ್ರ ಗ್ರಾಮದ ಸಾರಾಯಿಪಾಳ್ಯ ಕೊಳಚೆ 
ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 22 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು 
ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ 
ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ 
ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾ೦ಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾ೦ಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ೨೭೫ 





ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಯಲಹಂಕ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, 

ಯಲಹಂಕ ಹೋಬಳಿ, ಥಣಿಸಂದ್ರ ಗ್ರಾಮದ ಸಾರಾಯಿಪಾಳ್ಯ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಸಾರಾಯಿಪಾಳ್ಯ ಕೊಳಚೆ ಪ್ರದೇಶ, | ಗ್ರಾಮಠಾಣ ದ 0-17 ರಸ್ತೆ ರಸ್ತೆ ಖಾಸಗಿ ಮನೆಗಳು [ರಸ್ತೆ 

ಥಣಿಸಂದ್ರ ಗ್ರಾಮ, ಯಲಹಂಕ 

ಹೋಬಳಿ, ಬೆ೦ಗಳೂರು ಉತ್ತರ 

(ಅಪರ) ತಾಲ್ಲೂಕು 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 93 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:216/10-11, ದಿನಾಂಕ: 11/14ನೇ ಮಾರ್ಚ್‌, 2011 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಬರುವ ಕೊಡಿಗೇಹಳ್ಳಿ ಗ್ರಾಮದ ಕೆಂಪೇಗೌಡನಗರ 
ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 164 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ 
ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ 
ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಲಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾ೦ಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾ೦ಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 


ಜಿಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ («ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಯಲಹಂಕ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, 

ಯಲಹಂಕ ಹೋಬಳಿ, ಕೊಡಿಗೆಹಳ್ಳಿ ಗ್ರಾಮದ ಕೆಂಪೇಗೌಡನಗರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಕೆಂಪೇಗೌಡನಗರ ಕೊಳಚೆ ಪ್ರದೇಶ, | ಸರ್ಕಾರಿ ನಂಬರ್‌ ಕಾಣದ| 3-30 |ಸ.ನಂ.182, |ಸ.ನಂ.181 |ಸ.ನಂ.183 ಕೆರೆ 

ಕೊಡಿಗೇಹಳ್ಳಿ ಗ್ರಾಮ, ಯಲಹಂಕ ಬಂಜರು 183, 180 

ಹೋಬಳಿ, ಬೆಂಗಳೂರು ಉತ್ತರ 

(ಅಪರ) ತಾಲ್ಲೂಕು 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 94 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:219/10-11, ದಿನಾಂಕ: 14ನೇ ಮಾರ್ಚ್‌, 2011 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಪುಲಿಕೇಶಿನಗರ ವಲಯದ, ಪಾಟರಿಟೌನ್‌ ಗ್ರಾಮದ ಗಾಂಧಿ ಗ್ರಾಮ 
ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 29 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ 
ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಜೆ 
ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿ೦ದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾ೦ಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾಂಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾ೦ಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಬಿಡಿರಿ 





ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ” ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಪುಲಿಕೇಶಿನಗರ ವಲಯದ ಪಾಟರಿ ಟೌನ್‌ ಗ್ರಾಮದ, ಗಾಂಧಿ ಗ್ರಾಮ ಕೊಳಚೆ ಪ್ರದೇಶದ 

ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಗಾಂಧಿ ಗ್ರಾಮ ಕೊಳಚೆ ಪ್ರದೇಶ, | ಬಿ.ಬಿ.ಎಂ.ಪಿ. 13 29914 ಎನ್‌.ಸಿ. ಮಿಲಿಟರಿ (ಮಿಲಿಟರಿ [ರಸ್ತೆ 

ಪಾಟರಿಟೌನ್‌ ಗ್ರಾಮ ಬೆಂಗಳೂರು 20 ಚ.ಮೀ. [ಕಾಲೋನಿ ಸ್ವತ್ತು ಸ್ವತ್ತು 

ಉತ್ತರ ತಾಲ್ಲೂಕು. 5650.4 |ಸ್ಲೀಂ 

ಚ.ಮೀ. 
ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 95 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:220/10-11, ದಿನಾಂಕ: 14ನೇ ಮಾರ್ಚ್‌, 2011 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಪುಲಿಕೇಶಿನಗರ ವಲಯದ, ದೇವರಜೀವನಹಳ್ಳಿ ಗ್ರಾಮದ ಮಜೀದ್‌ 
ಎಸ್‌.ಕೆ. ಗಾರ್ಡನ್‌ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 23 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ 
ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು 
ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾಂಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ; ವಇ 73 ಕೊಮಂಇ 2001, ದಿನಾಂಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 


೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ («ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಪುಲಿಕೇಶಿನಗರ ವಲಯದ, ದೇವರಜೀವನಹಳ್ಳಿ ಗ್ರಾಮದ, ಮಜೀದ್‌ ಎಸ್‌.ಕೆ. ಗಾರ್ಡನ್‌ 

ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬ೦ದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಮಜೀದ್‌ ಎಸ್‌.ಕೆ. ಗಾರ್ಡನ್‌ | ಬಿ.ಬಿ.ಎಂ.ಪಿ. ಎಲ್‌.ಎ. 456.0 |ಮಸೀದಿ ರಸ್ತೆ ಮಿಲಿಟರಿ ಬೇರೆಯವರ 

ಕೊಳಚೆ ಪ್ರದೇಶ, ದೇವಜೀವನಹಳ್ಳಿ ನಂ.70 ಚ.ಮೀ. ಸ್ವತ್ತು ಸ್ವತ್ತು ಸ್ವತ್ತು 

ಗ್ರಾಮ, ಕಸಬಾ ಹೋಬಳಿ, 

ಬೆಂಗಳೂರು ಉತ್ತರ ತಾಲ್ಲೂಕು. 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 96 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:41/10-11, ದಿನಾಂಕ: 11/14ನೇ ಮಾರ್ಚ್‌, 2011 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಬರುವ ದೊಡ್ಡಬೊಮ್ಮಸಂದ್ರ ಗ್ರಾಮದ ಎ.ಕೆ.ಕಾಲೋನಿ, 
ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 45 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ 
ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ 
ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾ೦ಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ೨೭೯ 





ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಯಲಹಂಕ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಉತ್ತರ(ಅಪರ) ತಾಲ್ಲೂಕು, 

ಯಲಹಂಕ ಹೋಬಳಿ, ದೊಡ್ಡಬೊಮ್ಮಸಂದ್ರ ಗ್ರಾಮದ ಎ.ಕೆ. ಕಾಲೋನಿ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಎ.ಕೆ. ಕಾಲೋನಿ ಕೊಳಚೆ ಪ್ರದೇಶ, | ರಾಮಕ್ಕ 1 1-03 ರಸ್ತೆ ಖಾಸಗಿ ಸ್ವತ್ತು ರಸ್ತೆ ರಸ್ತೆ 
ದೊಡ್ಡಬೊಮ್ಮಸಂದ್ರ ಗ್ರಾಮ, | ರಾಮಬೋವಿ 65/2 
ಯಲಹಂಕ ಹೋಬಳಿ, ಬೆಂಗಳೂರು | ಎಂ.ವಿನೋದ್‌ 
ಉತ್ತರ (ಅಪರ) ತಾಲ್ಲೂಕು ನಂದಮ್‌ 
ಸೊಸೈಟಿ 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 97 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 46 ಎಲ್‌ಆರ್‌ಎಂ 2010, ಬೆಂಗಳೂರು, ದಿನಾಂಕ:3ನೇ ಫೆಬ್ರವರಿ, 2011 

ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ, ಬಾಗಲಕೋಟೆ, ಇವರು ಬಾಗಲಕೋಟಿ ತಾಲ್ಲೂಕು, ಗದ್ದನಕೇರಿ ಮತ್ತು ಕೇಸನೂರ 
ಗ್ರಾಮದ ವಿವಿಧ ಸರ್ವೆ ನಂಬರುಗಳಲ್ಲಿ ಒಟ್ಟು 51 ಎಕರೆ 04 ಗುಂಟೆ ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ನಮೂನೆ 15-ಎ ಮತ್ತು 
15-ಎಎ ಗಳಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಇವರ ಪತ್ರ ಸಂಖ್ಯೆ: ಕೆಎಲ್‌ಆರ್‌/ಸಿಆರ್‌-01/2010-11 
ದಿನಾಂಕ:15.04.2010ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ (ತಿದ್ದುಪಡಿ) 2005ರ ಕಲಂ 109(1(ಎ) ರಡಿ 
ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲ೦ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲ೦ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲ೦ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ, ಬಾಗಲಕೋಟೆ, ಇವರು 
ಬಾಗಲಕೋಟೆ ತಾಲ್ಲೂಕು, ಗದ್ದನಕೇರಿ ಮತ್ತು ಕೇಸನೂರ ಗ್ರಾಮದ ವಿವಿಧ ಸರ್ವೆ ನಂಬರುಗಳಲ್ಲಿ ಒಟ್ಟು 51 ಎಕರೆ 04 ಗುಂಟೆ ಕೃಷಿ ಜಮೀನನ್ನು 
ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ 
ಅನುಮತಿ ನೀಡಲಾಗಿದೆ: 


೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





1). ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡಾ 51 ಪೇಯ್ಡ್‌ ಅಪ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ 
ಸರ್ಕಾರದ ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು 
ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3) ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ.ಡಿ.ಪಿ/ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 

4) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

5) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

6) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

7) ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 
ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

8) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 99 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:114/10-11, ದಿನಾ೦ಕ:19ನೇ ಮಾರ್ಚ್‌, 2011 
ನಂ.ಕೆಎಸ್‌ಎ:ಸಿಆರ್‌:114/10-11, ದಿನಾಂಕ:16.09.2010ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಕೃಷ್ಣರಾಜಪುರ ಉಪವಲಯದ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರಂ ಹೋಬಳಿ, ಶೀಗೇಹಳ್ಳಿ ಗ್ರಾಮದ ಸರ್ವೆ ನಂ.24ರಲ್ಲಿ 3-04 ಎಕರೆ/ಗುಂಟೆ ವಿಸ್ತೀರ್ಣದಲ್ಲಿರುವ 
ಅಂಬೇಡ್ಕರ್‌ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ 
ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 
ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ: ಕಕೊನಿಮ:ಕಂ:ಘೋ:2010-11/877 
ದಿನಾಂಕ:14.01.2011ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ 
ದಿನಾಂಕ:16.01.2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ೨೮೧ 





ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಕೃಷ್ಣರಾಜಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಕೆ.ಆರ್‌.ಪುರಂ ಹೋಬಳಿ, ಶೀಗೇಹಳ್ಳಿ ಗ್ರಾಮದ ಶೀಗೇಹಳ್ಳಿ ಕಾಲೋನಿ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಶೀಗೇಹಳ್ಳಿ ಕಾಲೋನಿ ಕೊಳಚೆ | ಬಿ.ಬಿ.ಎಂ.ಪಿ. 24 3-04 (ಬಸವನಪುರ ಮಲ್ಲಪ್ಪನ ಕುರಡು ಶೀಗೇಹಳ್ಳಿ 
ಪ್ರದೇಶ, ಶೀಗೇಹಳ್ಳಿ ಗ್ರಾಮದ ಗಾರ್ಡನ್‌ |ಸೊಣ್ಣೇನ [ಗ್ರಾಮ 
ಕೆ.ಆರ್‌.ಪುರಂ ಹೋಬಳಿ, ಹಳ್ಳಿ ರಸ್ತೆ 
ಬೆ೦ಗಳೂರು ಪೂರ್ವ ತಾಲ್ಲೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 100 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:115/10-11, ದಿನಾ೦ಕ:19ನೇ ಮಾರ್ಚ್‌, 2011 

ನಂ.ಕೆಎಸ್‌ಎ:ಸಿಆರ್‌:115/10-1], ದಿನಾ೦ಕ:16.09.2010ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಕೃಷ್ಣರಾಜಪುರ ಉಪವಲಯದ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರಂ ಹೋಬಳಿ, ಸಣ್ಣತಮ್ಮನಹಳ್ಳಿ ಗ್ರಾಮದ, ಗ್ರಾಮಠಾಣದಲ್ಲಿನ 1-00 ಎಕರೆ ವಿಸ್ತೀರ್ಣದಲ್ಲಿರುವ 
ಅಂಬೇಡ್ಕರ್‌ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ 
ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ: ಕಕೊನಿಮ:ಕಂ:ಘೋ: 
2010-11/886ದಿನಾಂಕ:14.01.2011ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ 
ಜಾರಿ ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, 
ಸದರಿ ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಕೃಷ್ಣರಾಜಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 











ಕೆ.ಆರ್‌.ಪುರಂ ಹೋಬಳಿ, ಸಣ್ಣತಮ್ಮನಹಳ್ಳಿ ಗ್ರಾಮದ ಅಂಬೇಡ್ಕರ್‌ ಕಾಲೋನಿ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 
ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ | ನಂ. ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 



































೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





1 2 3 4 5 6 7 8 9 
1. | ಅಂಬೇಡ್ಕರ್‌ ಕಾಲೋನಿ ಕೊಳಚೆ | ಗ್ರಾಮಠಾಣ ದ 1-00 [ರಸ್ತೆ ಖಾಸಗಿ ಸ್ವತ್ತು |ರಾಮಪಾಳ್ಯ |ಮಸೀದಿ 
ಪ್ರದೇಶ, ಸಣ್ಣತಮ್ಮನಹಳ್ಳಿ ಗ್ರಾಮದ ಬಡಾವಣೆ ರಸ್ತೆ 

ಕೆ.ಆರ್‌.ಪುರಂ ಹೋಬಳಿ, 





























ಬೆಂಗಳೂರು ಪೂರ್ವ ತಾಲ್ಲೂಕು. 





ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 101 ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:15/09-10, ದಿನಾಂಕ:23ನೇ ಮಾರ್ಚ್‌, 2011 

ನಂ.ಕೆಎಸ್‌ಎ:ಸಿಆರ್‌:15/02-03, ದಿನಾ೦ಕ:20.10.2010ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಪೂರ್ವ ತಾಲ್ಲೂಕು. ವರ್ತೂರು ಹೋಬಳಿ, ಅಗ್ರಹಾರ ಗ್ರಾಮದ ಸುಧಾಮನಗರ 
ಭಾಗ-2ರ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ 
ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಈ ಬಗ್ಗೆ ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಮೇಲ್ಕಂಡ ಕೊಳಚೆ ಪ್ರದೇಶದ ಬಗ್ಗೆ 
ಹೊರಡಿಸಿರುವ ಪಿಲಿಮಿನರಿ ಅಧಿಸೂಚನೆಯ ಬಗ್ಗೆ ಯಾವುದೇ ಆಕ್ಷೇಪಣೆ ಬಂದಿಲ್ಲವಾದ್ದರಿಂದ ಮಂಡಳಿ ಕಾಯ್ದೆ ಅಧಿನಿಯಮ 3ರಂತೆ ಅಂತಿಮವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ವರದಿ ಸಲ್ಲಿಸಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ ಚರಂಡಿ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿ ಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ಸೆಕ್ಟನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ 
ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್‌ 

ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಅಗ್ರಹಾರ ಗ್ರಾಮದ ಸುಧಾಮನಗರ- ಭಾಗ-2ರ ಕೊಳಚೆ ಪ್ರದೇಶದ ಚಕ್ಕುಬಂದಿ 
ಮತ್ತು ಹದ್ದುಬಸ್ತು ತಃಖ್ತೆ 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಸುಧಾಮನಗರ ಭಾಗ-2ರ ಕೊಳಚೆ | ಹೆಚ್‌.ಎ.ಎಲ್‌. 72/2 1-20 (ಹೆಚ್‌.ಎ.ಎಲ್‌. (ಬಿ.ಡಿ.ಎ. ಪೇಜಾವರ |ಹೆಚ್‌.ಎ.ಎಲ್‌.ನ 
ಪ್ರದೇಶ, ಅಗ್ರಹಾರ ಗ್ರಾಮ, ಉಳಿಕೆ ಪ್ರದೇಶ [ರಸ್ತೆ ಶ್ರೀಗಳ ಉಳಿಕೆ ಪ್ರದೇಶ. 
ವರ್ತೂರು ಹೋಬಳಿ, ಬೆಂಗಳೂರು ಪ್ರದೇಶ 
ಪೂರ್ವ ತಾಲ್ಲೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 102 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:12/02-03, ದಿನಾಂಕ:23ನೇ ಮಾರ್ಚ್‌, 2011 
ನಂ.ಕೆಎಸ್‌ಎ:ಸಿಆರ್‌:12/02-03, ದಿನಾ೦ಕ:12.10.2010ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ನಗರ ಸುಭಾಶ್‌ನಗರ, ವಿ.ಎಸ್‌.ಟಿ. ಕಾಲೋನಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ೨೮೩ 





ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, 
ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಈ ಬಗ್ಗೆ ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಮೇಲ್ಕಂಡ ಕೊಳಚೆ ಪ್ರದೇಶದ ಬಗ್ಗೆ 
ಹೊರಡಿಸಿರುವ ಪ್ರಿಲಿಮಿನರಿ ಅಧಿಸೂಚನೆಯ ಬಗ್ಗೆ ಈವರೆವಿಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಮಂಡಳಿ ಕಾಯ್ದೆ 
ಅಧಿನಿಯಮ 3ರಂತೆ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ವರದಿ ಸಲ್ಲಿಸಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿ ಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ಸೆಕ್ಷನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ 
ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್‌ 

ಬೆಂಗಳೂರು ನಗರದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುಭಾಶ್‌ನಗರದ ವಿ.ಎಸ್‌.ಟಿ. ಕಾಲೋನಿ ಕೊಳಚೆ ಪ್ರದೇಶದ 
ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 


















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 J. 8 9 
1. | ವಿ.ಎಸ್‌.ಟಿ. ಕಾಲೋನಿ ಕೊಳಚೆ | ಬಿ.ಬಿ.ಎಂ.ಪಿ. ಸಿ.ಟಿ.ಎಸ್‌.|0-04.08 | ಖಾಸಗಿ ರಸ್ತೆ ರಸ್ತೆ ಚರಂಡಿ 

ಪ್ರದೇಶ, ಸುಭಾಷ್‌ನಗರ, ನಂ.243 | 0-18.12 (ಮನೆಗಳು 

ಬೆಂಗಳೂರು ನಗರ ಒಟ್ಟು 0-23 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 103 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:135/10-11, ದಿನಾಂಕ:23ನೇ ಮಾರ್ಚ್‌, 2011 

ನಂ.ಕೆಎಸ್‌ಎ:ಸಿಆರ್‌:135/0-11, ದಿನಾ೦ಕ:28.09.2010ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾ ನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರಂ ಹೋಬಳಿ, ಕೊತ್ತನೂರು ಗ್ರಾಮದ, ಗ್ರಾಮಠಾಣದಲ್ಲಿನ 1-10 ಎಕರೆ/ ಗುಂಟೆ ವಿಸ್ತೀರ್ಣದಲ್ಲಿರುವ 
ಕೊತ್ತನೂರು ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ 
ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆಕಕೊನಿಮ:ಕಂ:ಘೋ: 
2010-11/882 ದಿನಾಂಕ:14.01.2011ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ 
ಜಾರಿ ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆ೦ದೂ, 
ಸದರಿ ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ 
ದಿನಾಂಕ:16.01.2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





ಷೆಡ್ಯೂಲ್‌ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಕೆ.ಆರ್‌.ಪುರ ಹೋಬಳಿ, ಕೊತ್ತನೂರು ಗ್ರಾಮದ ಕೊತ್ತನೂರು ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. | ಎ.ಗುಂ. ಹೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಕೊತ್ತನೂರು ಕೊಳಚೆ ಪ್ರದೇಶ, | ಬಿ.ಬಿ.ಎಂ.ಪಿ. ಗ್ರಾಮ 1-10 ಖಾಸಗಿ ಸ್ಪತ್ತು ರಸ್ತೆ ರಸ್ತೆ ಖಾಸಗಿ ಸ್ವತ್ತು 

ಕೊತ್ತನೂರು ಗ್ರಾಮದ ಕೆ.ಆರ್‌.ಪುರ ಠಾಣ 

ಹೋಬಳಿ, ಬೆಂಗಳೂರು ಪೂರ್ವ 

ತಾಲ್ಲೂಕು. 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 104 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:106/10-11, ದಿನಾಂಕ:23ನೇ ಮಾರ್ಚ್‌, 2011 

ನಂ.ಕೆಎಸ್‌ಎ:ಸಿಆರ್‌:106/10-11, ದಿನಾ೦ಕ:26.08.2010ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾ ನಗರ ಪಾಲಿಕೆಯ ಹೆಬ್ಬಾಳ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು 
ಉತ್ತರ ತಾಲ್ಲೂಕು, ಕಸಬಾ ಹೋಬಳಿ, ನಾಗಶೆಟ್ಟಿಹಳ್ಳಿ ಗ್ರಾಮದ, ಸರ್ವೆ ನಂ.6ರಲ್ಲಿ 0-10 ಗುಂಟೆ ವಿಸ್ತೀರ್ಣದಲ್ಲಿರುವ ರಾಮಕೃಷ್ಣಪ್ಪ ಕೊಳಚೆ 
ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ 
ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆಕಕೊನಿಮ:ಕಂ:ಘೋ: 
2010-11/874 ದಿನಾಂಕ:14.01.2011ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ 
ಜಾರಿ ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆ೦ದೂ, 
ಸದರಿ ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆ೦ಗಳೂರು ಮಹಾನಗರ ಪಾಲಿಕೆ ವತಿಯಿ೦ದ ಸ್ವಲ್ಪಮಟ್ಟಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ 
ದಿನಾಂಕ:16.01.2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್‌ 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಹೆಬ್ಬಾಳ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು, ಕಸಬಾ 

ಹೋಬಳಿ, ನಾಗಶೆಟ್ಟಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 











ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ | ನಂ. | ಎ.ಗುಂ. | ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
3 2 3 4 5 6 7 8 9 



































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ೨೮೫ 






































1 2 3 4 5 6 7 8 9 
1. | ರಾಮಕೃಷ್ಣಪ್ಪ ಕೊಳಚೆ ಪ್ರದೇಶ, | ಬಿ.ಬಿ.ಎಂ.ಪಿ. 6 0-10 [ರಸ್ತೆ ಖಾಸಗಿ ಖಾಸಗಿ ಸ್ವತ್ತು |ಖಾಸಗಿ ಸ್ವತ್ತು 
ನಾಗಶೆಟ್ಟಿಹಳ್ಳಿ ಗ್ರಾಮ ಕಸಬಾ ಸ್ಪತ್ತು (ಬೆಬ್ಬಿ 
ಹೋಬಳಿ, ಬೆಂಗಳೂರು ಉತ್ತರ ಕಾಂಪೌಂಡ್‌) 
ತಾಲ್ಲೂಕು 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 105 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:1/10-11, ದಿನಾಂಕ:19ನೇ ಮಾರ್ಚ್‌, 2011 

ನಂ.ಕೆಎಸ್‌ಎ:ಸಿಆರ್‌:1/10-11, ದಿನಾ೦ಕ:26.08.2010ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾ ನಗರ ಪಾಲಿಕೆಯ ರಾಜರಾಜೇಶ್ವರಿನಗರ ವಲಯದ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, ಕರಿಓಬನಹಳ್ಳಿ ಗ್ರಾಮದ, ಸರ್ವೆ ನಂ.99ರಲ್ಲಿ 5-00 ಎಕರೆ ವಿಸ್ತೀರ್ಣದಲ್ಲಿರುವ 
ತಿಗಳರಪಾಳ್ಯ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3ರ ಅಡಿಯಲ್ಲಿ 
ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆಕಕೊನಿಮ:ಕಂ:ಘೋ: 
2010-1919 ದಿನಾಂಕ:14.01.2011ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ 
ಜಾರಿ ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, 
ಸದರಿ ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ 
ದಿನಾಂಕ:16.01.2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್‌ 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿನಗರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು, 

ಯಶವಂತಪುರ ಹೋಬಳಿ, ಕರಿಓಬನಹಳ್ಳಿ ಗ್ರಾಮದ ತಿಗಳರಪಾಳ್ತ ಕೊಳಚೆ ಪದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ | ಶಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ತಿಗಳರಪಾಳ್ಯ ಕೊಳಚೆ ಪ್ರದೇಶ, | ಬಿ.ಬಿ.ಎಂ.ಪಿ. 99 5-00 |ಮಸೀದಿ ತಿಗಳರ (ತಿಗಳರ ಪಾಳ್ಯ (ಶಿವಕುಮಾರ್‌ 
ಕರಿಓಬನಹಳ್ಳಿ ಗ್ರಾಮ ಗಡಿ ಪಾಳ್ಯ ಕಾಲೋನಿ ಗಡಿ ಸ್ವಾಮೀಜಿ 
ಯಶವಂತಪುರ ಹೋಬಳಿ, ಬಡಾವಣೆ 
ಬೆಂಗಳೂರು ಉತ್ತರ ತಾಲ್ಲೂಕು 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 106 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 


೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ಥಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ:12/ಭೂಸ್ವಾಗ್ರಾ-2010, ದಿನಾಂಕ:14ನೇ ಜನವರಿ, 2011 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆಯ ಬಲದಂಡೆ ಏತನೀರಾವರಿ ನಾಲೆಯ ನಿರ್ಮಾಣಕ್ಕೆ ಅವಶ್ಯವಿದೆ ಎಂದು 
ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 401ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ ಎಲ್‌.ಎ.ಕ್ಯೂ.ಎಸ್‌.ಆರ್‌.55/08-09, ದಿನಾಂಕ:30.11.2009ರಂದು ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1-ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ತಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂ.ಎಸ್‌ಆರ್‌:08/08-09) 


ಛಂ 





























ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಹೇಳಿಗೆಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ತಾಧೀನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿ ಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈ. 
1 2 3 4 5 7 8 9 10 11 
1 ಹೊಟ್ಟೆಮಾರೇಗೌಡ, ಪುಟ್ಟಸ್ವಾಮಿ ಹೊಟ್ಟೆಮಾರೇಗೌಡ, ಪುಟ್ಟಸ್ವಾಮಿ 1/3 ಖುಷ್ತಿ 1/ 211 2/2 ಉಳಿಕೆ 0-07 0-39 
2. | ಹೊಟ್ಟೆಮಾರೇಗೌಡ, ಹೊಟ್ಟೆಮಾರೇಗೌಡ, 1/4 ಖುಷ್ಕಿ 1/2 211 2/2 ಉಳಿಕೆ 0-07 1-40 
ಈರಮ್ಮ, ಪುಟ್ಟಸ್ವಾಮಿ ಈರಮ್ಮ ಪುಟ್ಟಸ್ವಾಮಿ 
3. ಮಹದೇವಪ್ಪ, ಮಹದೇವಪ್ಪ, 1] ಖುಷ್ಕಿ ಉಳಿಕೆ 206/1, 2 ಉಳಿಕೆ ಉಳಿಕೆ 1-35 1-40 
ಶಿವಮಾದಪ, ಶಿವಬಸಪ್ಪ ಶಿವಮಾದಪ, ಶಿವಬಸಪ್ಪ 
4. ಆರ್‌.ಟಿ.ಸಿ. ಯಂತೆ ಖಾಯಂ ಆರ್‌.ಟಿ.ಸಿ. ಯಂತೆ ಖಾಯಂ 86/ ಭಾಗಾಯ್ತು 86/2 ಓಣಿ $5 ಉಳಿಕೆ 0-04 0-20 
5. ಆರ್‌.ಟಿ.ಸಿ. ಯಂತೆ ಖಾಯಂ ಆರ್‌.ಟಿ.ಸಿ. ಯಂತೆ ಖಾಯಂ 86/2 ಭಾಗಾಯ್ತು 86/3 86/ $5 ಉಳಿಕೆ 0-03 0-08 
6. ಆರ್‌.ಟಿ.ಸಿ.ಯಂತೆ ಖಾಯಂ ಆರ್‌.ಟಿ.ಸಿ.ಯಂತೆ ಖಾಯಂ 86/3ಸಿ ಭಾಗಾಯ್ತು ಉಳಿಕೆ 86/2 $5 ಉಳಿಕೆ 0-04 0-11 
0-01 
ಖರಾಬು 

















































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ೨೮೭ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ತಾಧೀನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈ. 
1 2 3 4 5 7 8 10 11 
TZ ಆರ್‌.ಟಿ.ಸಿ. ಯಂತೆ ಖಾಯಂ ಆರ್‌.ಟಿ.ಸಿ. ಯಂತೆ ಖಾಯಂ 86/3ಬಿ ಭಾಗಾಯ್ಡು ಉಳಿಕೆ 86/2 $5 ಉಳಿಕೆ 0-23 0-65 
8. ಆರ್‌.ಟಿ.ಸಿ. ಯಂತೆ ಖಾಯಂ ಆರ್‌.ಟಿ.ಸಿ. ಯಂತೆ ಖಾಯಂ 86/5ಎ1 ಖುಷ್ತಿ ಉಳಿಕೆ ಉಳಿಕೆ 86/3 87/1 0-08 0-22 
9. | ಪುಟ್ಟಸ್ತಾಮಿ ಬಿನ್‌ ದೊಡ್ಡ, ಕೆಂಪಣ್ಣ ಪುಟ್ಟಸ್ತಾಮಿ ಬಿನ್‌ ದೊಡ್ಡ, ಕೆಂಪಣ್ಣ 206/4 ಖುಷ್ತಿ 206/6 ಉಳಿಕೆ 206/3 ಉಳಿಕೆ 0-12 0-31 
10, ಮಂಚಮ್ಮ ಮಂಚಮ್ಮ 206/6 ಖುಷ್ಕಿ 207 206/4 ಉಳಿಕೆ ಉಳಿಕೆ 1-14 1-90 
ಹೊಂಬಾಳಮ್ಮ ಸರ್ಕಾರ್‌ ಹೊಂಬಾಳಮ್ಮ ಸರ್ಕಾರ್‌ 
11, ಹೊಂಬಾಳಮ್ಮ ಕೋಂ ಹಲಗಶೆಟ್ಟಿ ಹೊಂಬಾಳಮ್ಮ ಕೋಂ ಹಲಗಶೆಟ್ಟಿ 207/ ಖುಷ್ತಿ 207/2 206/6 ಉಳಿಕೆ 207/2 0-06 0-31 
12. | ಮಂಚಮ್ಮ ಲಿಂಗಶೆಟ್ಟ, ರುದ್ರಶೆಟ್ಟಿ ಮಂಚಮ್ಮ ಲಿಂಗಶೆಟ್ಟ, ರುದ್ರಶೆಟ್ಟ 207/2 ಖುಷ್ಕಿ 210 206/6 ಉಳಿಕೆ ಉಳಿಕೆ 1-07 1-23 
“ಎ' ಖರಾಬು 
0-01 
“ಬಿ' ಖರಾಬು 
0-01 
13. ಮಂಚಮ್ಮ ಹೊಂಬಾಳಮ್ಮ ಮಂಚಮ್ಮ ಹೊಂಬಾಳಮ್ಮ 208/1 ಖುಷ್ಕಿ ರಸ್ತೆ 206/6 ರಸ್ತೆ 206/6 0-06 0-10 
ಚೌಡಶೆಟಿ, ತಮ್ಮಣ್ತಶೆಟ್ಟಿ ಚೌಡಶೆಟ್ಟ, ತಮ್ಮಣ್ರಶೆಟಿ 
14. ದೊಡ್ಡಮುನಿಶೆಟ್ಟ, ದೊಡ್ಡಮುನಿಶೆಟ್ಟ, 210/1 ಖುಷ್ಕಿ 211/1 207 ಉಳಿಕೆ 210/2,3,4 0-20 0-25 
ಚಲುವೇಗೌಡ, ಮಹದೇವಪ ಇತರರು ಚಲುವೇಗೌಡ, ಮಹದೇವಪ ಇತರರು 
15. ಮಾರೇಗೌಡ, ಮಾರೇಗೌಡ, 211/1 ಖುಷ್ಕಿ ಸ.ನಂ.1 210/ ಉಳಿಕೆ ಉಳಿಕೆ 0-14 0-39 
ದೊಡ್ಡಮರೀಗೌಡ, ಚಿಕ್ಕಮರೀಗೌಡ, ಚಿಕ್ಕೇಗೌಡ | ದೊಡ್ಡಮರೀಗೌಡ, ಚಿಕ್ಕಮರೀಗೌಡ, 
ಚಿಕ್ತೇಗೌಡ 
16. | ಪುಟ್ಟಸ್ತಾಮಿ ಬಿನ್‌ ದೊಡ್ಡ ಕಾಡೇಗೌಡ ಪುಟ್ಟಸ್ತಾಮಿ ಬಿನ್‌ ದೊಡ್ಡ ಕಾಡೇಗೌಡ 206/ ಖುಷ್ತಿ 1] ಗಡಿ ಉಳಿಕೆ ಉಳಿಕೆ 0-08 0-21 
ಒಟ್ಟು 7-18 
“ಎ' ಖರಾಬು 
0-02 
“ಬಿ' ಖರಾಬು 
0-01 





ಪಿ.ಆರ್‌.53 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಭೂಸ್ವಾಧೀನ-2) 
ಕಂದಾಯ ಇಲಾಖೆ. 





೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೭, ೨೦೧೧ ಭಾಗ-೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ಸಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ:38/ಭೂಸ್ಪಾಗ್ರಾ-2010, ದಿನಾಂಕ:4ನೇ ಫೆಬ್ರವರಿ, 2011 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಬಲದಂಡೆ ಏತನೀರಾವರಿ ಕಾಲುವೆ ನಿರ್ಮಾಣಕ್ಕೆ ಅವಶ್ಯವಿದೆ ಎಂದು ರಾಮನಗರ ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎ.ಕ್ಯೂಸಿ.ಆರ್‌.46/09-10, ದಿನಾ೦ಕ:19.06.2010ರಂದು ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1-ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂ.ಎಸ್‌ಆರ್‌:14/09-10) 
























































ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗಾಮ: ಉಯ್ಯಂಬಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ಪೆ. 
1 2 3 4 5 6 7 8 9 10 11 
1. ಕಮಲಮ್ಮ ಕಮಲಮ್ಮ 145/2 ಖುಷ್ಕಿ ಓಣಿ 145/ ಉಳಿಕೆ ಭೂಸ್ವಾಧೀ 0-12 0-36 
ನವಾಗಿರುವ 
ಪ್ರದೇಶ 
ಒಟ್ಟು 0-12 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.50 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಭೂಸ್ವಾಧೀನ-2) 


ಕಂದಾಯ ಇಲಾಖೆ. 


